ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾಂಕ: 02ನೇ ಮಾರ್ಜ್‌, 2020 
ರಾಜ್ಯ ಅರಣ್ಯ ಅಭಿವೃದ್ಧಿ ಬಗ್ಗೆ 
ಶ್ರೀರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನ ಸಭೆಯಿಂದಚುನಾಯಿತರಾದವರು):- 
55 (94) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಅರಣ್ಯ ಇಲಾಖೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಯಾವ ಯಾವ ರೀತಿ ನಿರ್ವಹಿಸಲಾಗುತ್ತಿದೆ ; 
ಗುತ್ತಿಗೆದಾರರ ಮುಖಾಂತರವೇ ಅಥವಾ ಇಲಾಖಾ ಮುಖಾಂತರವೇ ಸಂಪೂರ್ಣ ಮಾಹಿತಿ ನೀಡುವುದು ; 


(ಆ) ಹಾಗಿದ್ದಲ್ಲಿ, 2016-17 ರಿ೦ದ 2019-20ನೇ ಸಾಲಿನವರೆಗೆ ಕೈಗೊಂಡ ಕಾಮಗಾರಿಗಳ ಬಗ್ಗೆ 


(4 


ತಾಲ್ಲೂಕುವಾರು ಸ್ಪಷ್ಟ ಮಾಹಿತಿ ನೀಡುವುದು ; 


(ಇ) ಕರ್ನಾಟಿಕ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆದಾರರ ನೋಂದಣಿ ಆಯಾ ವಿಭಾಗಕ್ಕೆ 
ನೋಂದಾಯಿಸುವುದು ಕಡ್ಡಾಯವಾಗಿದೆಯೇ;ಅಥವಾ ಒಂದೇ ಜಿಲ್ಲೆಯಲ್ಲಿ ನೋಂದಾಯಿಸಬಹುದೇ 
ಎಂಬುದರ ಬಗ್ಗೆ ವಿವರ ನೀಡುವುದು? 


